ಉತ್ತರಿಸುವ ಸಚಿವರು 
ಉತ್ತರಿಸುವ ದಿನಾಂಕ 


ಕರ್ನಾಟಕ ವಿಧಾನ ಪರಿಷತು 


:440 
: ಶ್ರೀ ಎಸ್‌. ನಾಗರಾಜ್‌ (ಸಂದೇಶ್‌ ನಗರಾಜ್‌) 

: ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
: 06-03-2020 


ಪ್ನೆ 


ಉತ್ತರ 


G (a 


ಪಿರಿಯಾಪಟ್ಟಣದಲ್ಲಿ 
ಬಸ್‌ ನಿಲ್ದಾಣದ 
ಮಂದಗತಿಯಿಂದ 
ಇದನ್ನು ಆದಷ್ಟು 
ಪೂರ್ಣಗೊಳಿಸಲು ಸಮ 
ಜರುಗಿಸಲಾಗುವುದೇ; ಯಾವ ಯಾವ 
ಕಾಮಗಾರಿಗಳು ಬಾಕಿ ಇವೆ; ಯಾವಾಗ 
ಈ ಕಾಮಗಾರಿಗಳನ್ನು 
ಸಂಪೂರ್ಣಗೊಳಿಸಲಾಗುತ್ತದೆ; 


ನಿರ್ಮಿಸುತ್ತಿರುವ 
ಕಾಮಗಾರಿ 
ನಡೆಯುತ್ತಿದ್ದು 8 
ಬೇಗ 


ಪಿರಿಯಾಪಟ್ಟಣದಲ್ಲಿ ಬಸ್‌ ನಿಲ್ದಾಣ ನಿರ್ಮಿಸಲು ಒಟ್ಟು 02 
ಎಕರೆ 13.50 ಗುಂಟೆ ನಿವೇಶನ ಮಂಜೂರಾಗಿರುತ್ತದೆ. ಈ ನಿವೇಶನದ 
ಪೈಕಿ 01 ಎಕರೆ 10 ಗುಂಟೆ ನಿವೇಶನದಲ್ಲಿ ಬಸ್‌ ನಿಲ್ದಾಣವನ್ನು ನಿರ್ಮಿಸಿ, 
ದಿನಾಂಕ: 09.02.1986 ರಲ್ಲಿ ಕಾರ್ಯಾಚರಣೆಗೊಳಿಸಲಾಗಿರುತ್ತದೆ. ಉಳಿದ 
01 ಎಕರೆ 03.50 ಗುಂಟೆ ನಿವೇಶನದ ಬಗ್ಗೆ ಮೂಲ ಮಾಲೀಕರು ಘನ 
ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದು ; ಪ್ರಕರಣಗಳು 
ನ್ಯಾಯಾಲಯದಲ್ಲಿರುತ್ತವೆ. 


2018-19ನೇ ಸಾಲಿನ ವಿಶೇಷ ಅಭಿವೃದ್ಧಿ ಯೋಜನೆಯಡಿಯಲ್ಲಿ 
ಮೊದಲನೇ ಹಂತದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ರೂ.100.00 ಲಕ್ಷಗಳು 
ಮಂಜೂರಾಗಿದ್ದು, ಇದರಲ್ಲಿ ಮುಚ್ಚಳ ಹೊದಿಕೆಯ ಪುನರ್‌ ನಿರ್ಮಾಣ, 
ಉಪಹಾರ ಗೃಹದ ನವೀಕರಣ, ಮುಚ್ಚಳ ಹೊದಿಕೆ ನೆಲಹಾಸನ್ನು 
ಬಹಲಾಯನುವುಕು. ಇರುವ ಕಟ್ಟಡದಲ್ಲೇ ವಾಣಿಜ್ಯ ಮಳಿಗೆಗಳನ್ನಾಗಿ 
ಮಾರ್ಪಡಿಸಿರುವುದು, ಇರುವ ಕಟ್ಟಡದಲ್ಲೇ ಮಹಿಳೆಯರ ಮತ್ತು ನುಷರ 
ಶೌಚಾಲಯಗಳನ್ನು ನವೀಕರಿಸಿರುವುದು ಹಾಗೂ ದ್ವಿಚಕ್ರ ವಾಹನ ನಿಲ್ದಾಣ 
ನಿರ್ಮಿಸುವುದು, ವಿದ್ಯುಚ್ಛಕ್ತಿಗೆ ಸಂಬಂಧಿಸಿದ ಕಾಮಗಾರಿಗಳು, ಮತ್ತು 
ಮುಖ್ಯ ಕಟ್ಟಡದ ಮುಂದಾಗದ ನವೀಕರಣ ಈ ಎಲ್ಲಾ ಕಾಮಗಾರಿಗಳನು. 
ನಿರ್ವಹಿಸಲಾಗಿದ್ದು, ಮೊದಲನೇ ಹಂತದ 
ಪೂರ್ಣಗೊಂಡಿರುತ್ತದೆ. 


ಸ 


ಕಾಮಗಾರಿಯು 


ಆ) 


ಬಸ್‌ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ 
ಕುಳಿತುಕೊಳ್ಳಲು ಆಸನ ವ್ಯವಸ್ಥೆಯನ್ನು 
ಮಾಡಲಾಗುವುದೇ;  ರೋಟರಿಯವರು 
ಹಾಕಿಸಿರುವ 
ಸೂಕ್ತವಾಗಿ 
ಪ್ರಯಾಣಿಕರಿಗೆ 
ಮಾಡಿಕೊಡಲಾಗುವುದೇ; 


ನಿರ್ವಹಣೆ ಮಾಡಿ 


ಅನುಕೂಲ 


ಕಲ್ಲುಬೆಂಚುಗಳನ್ನು 


ಪಿರಿಯಾಪಟ್ಟಣ ಬಸ್‌ ನಿಲ್ದಾಣದಲ್ಲಿ ಈಗಾಗಲೇ ಪ್ರಯಾಣಿಕರು 
ಕುಳಿತುಕೊಳ್ಳಲು ನಿರೀಕ್ಷಣಾ ಹಜಾರದಲ್ಲಿ ಆಸನಗಳ ವ್ಯವಸ್ಥೆ ಮಾಡಲಾಗಿದೆ 
ಹಾಗೂ ಬೆಂಚುಗಳನ್ನು. ನಿಗಮದ ವತಿಯಿಂದಲೇ ಅಳವಡಿಸಲಾಗಿದೆ. 


ಇ) 


ರೋಟರಿಯವರು ನೀಡಿದ್ದ 
ಕುಡಿಯುವ ನೀರಿನ ಘಟಕ 
ಕೆಟ್ಟುಹೋಗಿದ್ದು, ಅದನ್ನು ಸರಿಪಡಿಸಿ 
ಪ್ರಯಾಣಿಕರಿಗೆ ಕುಡಿಯುವ ನೀರಿನ 
ಸೌಲಭ್ದ ಕಲಿಸಲಾಗುವುದೇ? 


ಶುದ್ಧ 


ರೋಟರಿ ಕ್ಷಬ್‌ನವರು ನಿರ್ಮಿಸಿರುವ ಕುಡಿಯುವ ನೀರಿನ 
ಘಟಕವನ್ನು ಸರಿಪಡಿಸಲಾಗಿದೆ. 


ಸಂಖ್ಯೆ: ಟಿಡಿ 40 ಟಿಸಿಕ್ಕೂ 2020 


(ಲಕ್ಷ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


